ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 10 ನೇ ಮಾರ್ಚ್‌, 2020 


ಮಹಿಳೆಯರಿಗೆ ಸೀಮಿತಗೊಳಿಸಿ ಮಾರಾಟವಾಗಿರುವ ಫ್ಲಾಟ್‌ಗಳ ಬಗ್ಗೆ 
ಶ್ರೀ ಎನ್‌. ಅಪ್ಲಾಜಿಗೌಡ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 
478 (772) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕೆ.ಐ.ಎ.ಡಿ.ಬಿ. ವತಿಯಿಂದ ಹಂಚಿಕೆಯಾದ ಫ್ಲಾಟ್‌ಗಳು ಎಷ್ಟು; ಇದರಲ್ಲಿ ಮಹಿಳೆಯರಿಗೆ ಸೀಮಿತಗೊಳಿಸಿ 
ಮಾರಾಟವಾಗಿರುವ ಫ್ಲಾಟ್‌ಗಳು ಎಷ್ಟು; ಲೀಸ್‌ನಲ್ಲಿ ಇರುವ ಪ್ಲಾಟ್‌ಗಳು ಎಷ್ಟು; (ವಿವರ ನೀಡುವುದು) 


(ಆ) ಮಹಿಳಾ ಉದ್ದಿಮೆದಾರರಿಗೆ ಮಹಿಳಾ ಉದ್ದಿಮೆದಾರರ ಪಾಕ್‌ "Women Enterpreneur Park” ಮಾಡುವುದನ್ನು 2015- 
16 ರಿಂದ ಇದುವರೆವಿಗೆ ಕೈಗೊಂಡ ಪ್ರಕ್ರಿಯೆಗಳೇನು; (ವರ್ಷವಾರು ಮಾಹಿತಿ ನೀಡುವುದು) 


(ಇ) ಮಹಿಳಾ ಉದ್ದಿಮೆದಾರರಿಗೆ ವಿಶೇಷ ಸೌಲಭ್ಯಗಳನ್ನು New Industrial Policy ಯಲ್ಲಿ ನೀಡಿದ್ದು ಇವರಿಗಾಗಿ 
ಸೀಮಿತಗೊಳಿಸಿರುವ ಪ್ರತ್ಯೇಕ ಯೋಜನೆಗಳನ್ನು ಸಾಕಾರಗೊಳಿಸಲು ಸರ್ಕಾರ ಯಾವ ಕ್ರಮ ವಹಿಸಿದೆ; (ಮಾಹಿತಿ ನೀಡುವುದು) 


(ಈ) ಪ್ರತಿ ವರ್ಷ ಆಯೋಜಿಸಿದ್ದ ಜಾಗೃತಿ ಶಿಬಿರಗಳಿಂದ ಎಷ್ಟು ಫಲಾನುಭವಿಗಳು ಪ್ರಯೋಜನ ಪಡೆದಿರುತ್ತಾರೆ? (ಸಂಖ್ಯಾವಾರು 
ಜಿಲ್ಲಾವಾರು ಮಾಹಿತಿ ನೀಡುವುದು) 


